ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ರಘುನಾಥ್‌ ರಾವ್‌ ಮಲ್ಯ್ಮಾಪೂರೆ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1202 
ಉತ್ತರಿಸಬೇಕಾದ ದಿನಾಂಕ : 16.03.2021 

ಕ್ರ. ಪುಶ್ನೆ ಉತ್ತರ 

ಸಂ. 

ಅ) | ಬೀದರ್‌ ಜಿಲ್ಲೆಯಲ್ಲಿ ಇರುವ | ಬೀದರ್‌ ಜಿಲ್ಲೆಯ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 
ಒಟ್ಟು ನಂದಿನಿ ಬೂತ್‌ಗಳು | ಒಟ್ಟು 50 ಸಂಖ್ಯೆ ಪಾರ್ಲರ್‌ ಇದ್ದು, ತಾಲೂಕುವಾರು 
ಎಷ್ಟು; ನಗರ ಹಾಗೂ|ಮಾಹಿತಿ ಕೆಳಕಂಡಂತಿದೆ: 
ಗ್ರಾಮೀಣ ಪ್ರದೇಶಗಳಲ್ಲಿರುವ 
ಒಟ್ಟು "ನಂದಿನಿ ಬೂತ್‌ ಪ್ರ. | ತಾಲ್ಲೂಕಿನ ಹೆಸರು ಬೂತ್‌ 
ಗಳೆಷ್ಟು; (ತಾಲ್ಲೂಸುವಾರು ಸಂ. ಸಂಖ್ಯೆ 
ಮಾಹಿತಿ ಒದಗಿಸುವುದು) 1 | ಬೀದರ್‌ 25 

2 | ಔರದ್‌ 05 
3 [ಭಾಲ್ಕಿ 10 
4 | ಹುಮನಾಬಾದ್‌ 06 
5 | ಬಸವಕಲ್ಯಾಣ 04 
ಒಟ್ಟು 50 
ಆ) | ಬೀದರ್‌ ಜಿಲ್ಲೆಯಲ್ಲಿ ನಗರ] 1. ಜನಸಂಖ್ಯೆ ಹಾಗೂ ಬೇಡಿಕೆಗೆ ಅನುಗುಣವಾಗಿ ಹಾಲು 


ಹಾಗೂ ಗ್ರಾಮೀಣ 
ಪ್ರದೇಶಗಳಲ್ಲಿ ನಂದಿನಿ 
ಬೂತ್‌!/ಪಾರ್ಲರ್‌ಗಳನ್ನು 


ಹೊಸದಾಗಿ ಪ್ರಾರಂಭಿಸಲು 
ಇರುವ ಮಾನದಂಡಗಳೇನು; 


ಪ್ರಾಂಚೈಸಿಯನ್ನು 
ಪಡೆಯುವವರಿಗೆ ಸಿಗುವ 
ಸೌಲಭ್ಯಗಳೇನು; 
(ಸಂಪೂರ್ಣ ಮಾಹಿತಿ 
ನೀಡುವುದು) 


ಮತ್ತು ಹಾಲಿನ ಉತ್ಸನ್ನಗಳನ್ನು ರಿಟೇಲ್‌ ದರದಲ್ಲಿ 
ಪೂರೈಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


2. ಸಳೀಯ ಪ್ರದೇಶದಲ್ಲಿರುವ ನಂದಿವಿ ಹಾಲು ಮತ್ತು 
ಹಾಲಿನ ಉತ್ಪನ್ನ ಮಾರಾಟಿ ಮಾಡಲು ಅಸಕರನ್ನು 
ಗುರುತಿಸಲಾಗುವುದು, ಹಾಗೂ ಕೆಲವೊಮ್ಮೆ ನೇರವಾಗಿ 
ಆಸಕರು ಅರ್ಜಿಗಳನ್ನು ನೀಡಿದಲ್ಲಿ ಪದಪಿೀಖಿಸಿ ಅಗತ್ಯ 
ಕ್ರಮವಿಡಲಾಗುವುದು. ; 


3. ಅರ್ಜಿದಾರರ ಮಾರಾಟ ಕೌಶಲ್ಯತೆ ಸ್ಮಳೀಯ 
ಜನಸಾಮಾನ್ಯರೊಂದಿಗೆ ಒಡನಾಟ ಹಾಗೂ 
ಬಂಡವಾಳವನ್ನು ಭರಿಸುವ ಸಾಮರ್ಥ್ಯಕ್ಕೆ 


ಅನುಗುಣವಾಗಿ ನೇಮಕ ಮಾಡಲಾಗುವುದು. 
4. ಆಸಕ್ತರು ಆಯ್ದ ಸ್ಥಳಗಳಲ್ಲಿ ಬಂಡವಾಳ ಹೂಡಿ ಇತರೆ 


ಉತ್ಪನ್ನಗಳೊಂದಿಗೆ ನಂದಿವಿ ಉತ್ಪನ್ನಗಳನ್ನು 
ಮಾರಾಟಿ ಮಾಡಬೇಕಾಗುತ್ತದೆ. 
5. ಪಾರ್ಲರ್‌/ಪ್ರಾಂಚ್ಯೈೆಸಿಗಳಿಗೆ' ಬ್ರಾಂಡಿಂಗ್‌ನ್ನು 


ಮಾಡಿಸುವುದು ಹಾಗೂ ರಿಯಾಯತಿ ದರದಲ್ಲಿ 
ಫ್ರೀಜರ್‌ ಮತ್ತು ಕೂಲರ್‌ ಮ್ಯವಸ್ಥೆ ಹಾಲು 
ಒಕ್ಕೂಟಿಗಳು ಹಾಗೂ ಕೆ.ಎಂ.ಎಫ್‌ ಸಂಸ್ಥೆಯಿಂದ 
ಮಾಡಲಾಗುವುದು. 


ನಂದಿನಿ  ಬೂತ್‌/ಪಾರ್ಲರ್‌ 
ಗಳನ್ನು ಎಷ್ಟು ಕಿ.ಮೀಗೆ 
ಅಂತರದಲ್ಲಿ ನಗರ/ಗ್ರಾಮೀಣ 
ಭಾಗದಲ್ಲಿ ಸ್ಥಾಪಿಸಲು 
ಅವಕಾಶವಿದೆ; ಇದಕ್ಕೆ ಇರುವ 
ಮಾನದಂಡಗಳೇನು; (ವಿವರ 
ನೀಡುವುದು) 


ಸಗರ ಪ್ರದೇಶಗಳಲ್ಲಿ ಒಂದು ಅಥವಾ ಎರಡು ಕಿ.ಮೀ.ಗೆ 
ಒಂದರಂತೆ ಆಯಾ ಸ್ಥಳದ ಬೇಡಿಕೆ ಮತ್ತು ಜನಸಂಖ್ಯೆ 
ಆಧಾರದ ಮೇಲೆ ಬೂತ್‌ ಸ್ಥಾಪಿಸಲು ಕ್ರಮ 
ಕೈಗೊಳ್ಳಲಾಗುವುದು. 


ಗ್ರಾಮೀಣ ಪ್ರದೇಶಗಳಲ್ಲಿ ಹಾಲು ಮತ್ತು ಹಾಲಿನ 
ಉತ್ಪನ್ನಗಳ ಮಾರಾಟಿಕ್ಕೆ ಬೇಡಿಕೆ/ಅವಕಾಶಗಳ 
ಅನುಸಾರವಾಗಿ ನಂದಿನಿ ಪಾರ್ಲರ್‌ಗಳನ್ನು ಸ್ಥಾಪಿಸಲು 
ಅವಕಾಶವಿದ್ದು, ಅಂತರವನ್ನು ನಿಗದಿಪಡಿಸಿರುವುದಿಲ್ಲ 


ಈ) 


ಈ ನಂದಿನಿ ಬೂತ್‌/ಪಾರ್ಲರ್‌ 
ಗಳಿಂದ ಸರ್ಕಾರಕ್ಕೆ ಬರುವ 
ಆದಾಯ ಎಷ್ಟು? (ಬೂತ್‌ 
1ಪಾರ್ಲರ್‌ಗಳವಾರು 
ತಾಲೂಕುವಾರು 
ನೀಡುವುದು) 


ಮಾಹಿತಿ 


ನಂದಿನಿ ಬೂತ್‌/ಪಾರ್ಲರ್‌ಗಳಿಂದ 
ಯಾವುದೇ ಆದಾಯ ಇರುವುದಿಲ್ಲ. 


ಸರ್ಕಾರಕ್ಕೆ 


ಕಲಬುರಗಿ ಹಾಲು ಒಕ್ಕೂಟಕ್ಕೆ ನಂದಿನಿ ಬೂತ್‌! 
ಪಾರ್ಲರ್‌ಗಳ ಮಾಹೆಯಾನ ರೂ.32.40 ಲಕ್ಷ 
ವಹಿವಾಟಿನಲ್ಲಿ ಶೇ.10 ರಷ್ಟು ಲಾಭವಿರುತ್ತದೆ. 


ನಂದಿನಿ ಬೂತ್‌ / ಪಾರ್ಲರ್‌ಗಳವಾರು ತಾಲ್ಲೂಸುವಾರು 
ಮಾಹಿತಿ ಕೆಳಕಂಡಂತಿದೆ. 


(ರೂ.ಲಕ್ಷಗಳಲ್ಲಿ) 
ಕ. | ತಾಲ್ಲೂಕಿನ | ಬೂತ್‌ ವಹಿವಾಟು ! ಲಾಭ 
ಸಂ. ಹೆಸರು ಸಂಖ್ಯೆ 

1 | ಬೀದರ್‌ 25 584.5 5.85 
2 |ಔರದ್‌ 05 102 1.02 
3 |ಬಾಲ್ಕಿ 10 218 2.18 
4 | ಹುಮನಾಬಾದ್‌| 06 151 1.51 
5 | ಬಸವಕಲ್ಯಾಣ 04 53.3 0.53 
ಒಟ್ಟಿ 50 1108.8 11.09 


ಕಡತ ಸಂಖ್ಯೆ: ಸಿಒ 59 ಸಿಸಿಬಿ 2021 


ಯ ಸೀಮಾ 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಜಿ'ವರು. 


